ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 07 ನೇ ಡಿಸೆಂಬರ್‌, 2020 


ಸೆರೋ ಸಮೀಕ್ಷೆ (8€r0 Survey) ಮತ್ತು ಕೋವಿಡ್‌-19ರ ನೈಜ ಪ್ರಕರಣಗಳು 
ಶ್ರೀ ಕೆ. ಎ. ತಿಪ್ಟೇಸ್ವಾಮಿ(ನಾಮನಿರ್ದೇಶನ ಹೊಂದಿದವರು) - 


79 (74) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ - 


(ಅ) ರಾಜ್ಯದಲ್ಲಿ ಇಲ್ಲಿಯವರೆಗೆ ಎಷ್ಟು ಬಾರಿ ಸೆರೋ ಸಮೀಕ್ಷೆ ($8r0 Survey) ಯನ್ನು ನಡೆಸಲಾಗಿದೆ; (ನಗರವಾರು ಮತ್ತು 
ಜಿಲ್ಲಾವಾರು ಸಂಪೂರ್ಣ ಮಾಹಿತಿಯನ್ನು ನೀಡುವುದು) 


(ಆ) ಈ ಸೆರೋ ಸಮೀಕ್ಷೆಯಲ್ಲಿ ಕೋವಿಡ್‌-19ರ ನೈಜ ಪ್ರಕರಣಗಳು ಮತ್ತು ಜನಸಂಖ್ಯೆಯಲ್ಲಿ ಕಂಡು ಬಂದಿರುವ ಸೋಂಕುಗಳ 
ನಡುವೆ ವ್ಯತ್ಯಾಸವಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ ಈ ಪ್ರಕರಣಗಳ ನಡುವಿನ ಶೇಕಡಾವಾರು 


ಹು 
ವ್ಯತ್ಯಾಸವೆಷ್ಟು C 


(ಇ) ರಾಜ್ಯ ಸರ್ಕಾರ ನಗರ ಪ್ರದೇಶಗಳಲ್ಲಿ ಮತ್ತು ವಿವಿಧ ಜಿಲ್ಲೆಗಳಲ್ಲಿ ನಡೆಸುತ್ತಿರುವ ವಿವಿಧ ರೀತಿಯ ಕೊರೋನಾ ಪರೀಕ್ಷೆಗಳು 
ಯಾವುವು; ಇದುವರೆಗೂ ಎಷ್ಟು ಪರೀಕ್ಷೆಗಳನ್ನು ಮಾಡಲಾಗಿದೆ; ಈ ಕುರಿತು ಸರ್ಕಾರ ವ್ಯಯಿಸಿರುವ ವೆಚ್ಚವೆಷ್ಟು; (ಜಿಲ್ಲಾವಾರು 
ಸಂಪೂರ್ಣ ಮಾಹಿತಿ ನೀಡುವುದು) 


(ಈ) ಸರ್ಕಾರವು ಅನುಸರಿಸುತ್ತಿರುವ ಪರೀಕ್ಷೆ ಕಾರ್ಯವಿಧಾನವು ದೋಷಪೂರಿತವಾಗಿದ್ದು, ಅಂತಹ ಅನೇಕ ಸಾಂಕ್ರಾಮಿಕ 
ಪ್ರಕರಣಗಳು ವರದಿಯಾಗದೇ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; (ವಿವರ ನೀಡುವುದು) 


(ಉ) ಸರ್ಕಾರವು ಸಾರ್ವಜನಿಕರನ್ನು ಅವರ ಇಚ್ಛೆ ಮೇರೆಗೆ ಪರೀಕ್ಷಿಸುವ ಪ್ರಕ್ರಿಯೆಯನ್ನು ಕೈಗೊಂಡಿದೆಯೇ? (ಮಾಹಿತಿ 
ಒದಗಿಸುವುದು) 


